ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


1 


: 2027 
 ಶ್ರೀಎಸ್‌. ನಾಗರಾಜ್‌ (ಸಂದೇಶ್‌ ನಾಗರಾಜ್‌) 


: ಳೀಯ ಸಂಸ್ಥೆಗಳ ಕ್ಷೇತ್ರ 


ಉತ್ತರಿಸುವ ಸಚಿವರು 
ಉತ್ತರಿಸುವ ದಿನಾಂಕ 


: ಸೆಂದಾಯ ಸಚಿವರು 
: 24.03.2021 


EREEELE 


ಕ್ರ 
ಸಂ 


ಪ್ರಶ್ನೆ 


ಅ) 


ಹನೂರು ತಾಲ್ಲೂಕಿನಲ್ಲಿ ತಾಲ್ಲೂಕು 
ಆಡಳಿತವನ್ನು ಸುಗಮಗೊಳಿಸಲು 
ತಾಲ್ಲೂಕು ಮಟ್ಟಿದ ಎಲ್ಲಾ ಕಚೇರಿಗಳೂ 
ಒಂದೆಡೆ ಇರುವಂತೆ, ಮಿನಿ ವಿಧಾನಸೌಧ 
ನಿರ್ಮಿಸುವ ಬಗ್ಗೆ ಸರ್ಕಾರಕ್ಕೆ 
ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆಯೇ 


ಆ) 


ಈ ಪ್ರಸ್ತಾವನೆಗೆ ಸರ್ಕಾರದ ಅನುಮೋದನೆ 
ದೊರಕಿದೆಯೇ: ಮಿನಿ ವಿಧಾನಸೌಧ 
ನಿರ್ಮಾಣದ ಅಂದಾಜು ವೆಚ್ಚ ಎಷ್ಟು; 
ಯಾವ ಕಾಲಮಿತಿಯಲ್ಲಿ ಈ ಮಿನಿ 
ವಿಧಾನಸೌಧ ನಿರ್ಮಾಣ ಕಾಮಗಾರಿಯನ್ನು 
ಆರಂಭಿಸಲಾಗುವುದು; 


ಹನೂರು ತಾಲ್ಲೂಕಿನಲ್ಲಿ ಮಿನಿ ವಿಧಾನಸೌಧ 
ನಿರ್ಮಿಸಲು ಹನೂರು ಹೋಬಳಿ, ಹುಲ್ಲೇಪುರ 
ಗ್ರಾಮದ ಸ.ನಂ.312/ಡಿ ರಲ್ಲಿ ವಿಸ್ಟೀರ್ಣ 7.76 ಎಕರೆ 
ಮತ್ತು 312/9 ರಲ್ಲಿ 1.17 ಎಕರೆ ವಿಸ್ತೀರ್ಣ ಒಟ್ಟು 
8.93 ಎಕರೆ ಜಮೀನನ್ನು ಗುರುತಿಸಲಾಗಿದ್ದು, ಸದರಿ 
ಜಮೀನಿನಲ್ಲಿ ಕಟ್ಟಡ ಕಾಮಗಾರಿಯನ್ನು ರೂ.10.00 
ಕೋಟಿಗಳ ವೆಚ್ಛದಲ್ಲಿ ಕೈಗೆತ್ತಿಕೊಳ್ಳಲು ಸವಿವರ 
ಅಂದಾಜು ಪಟ್ಟೆ ಮತ್ತು ನಕ್ಷೆಯೊಂದಿಗೆ ಪ್ರಸ್ತಾವನೆ 
ಸೀಕೃತವಾಗಿದ್ದು, ಆಡಳಿತಾತ್ಮಕ ಅನುಮೋದನೆ 
ನೀಡುವ ಬಗ್ಗೆ ಪರಿಶೀಲನೆಯಲ್ಲಿದೆ. 


ಇಚ) 


ಚಾಮರಾಜನಗರ ಜಿಲ್ಲೆಯಲ್ಲಿ ಒಂದೇ 
ರೆವಿನ್ಯೂ ಉಪವಿಭಾಗವಿದ್ದು, ಸಾರ್ವಜನಿಕ 
ಆಡಳಿತದ ಹಿತದೃಷ್ಟಿಯಿಂದ 
ಚಾಮರಾಜನಗರದಲ್ಲಿ ಇನ್ನೊ೦ದು 
ಉಪವಿಭಾಗವನ್ನು ರಜಿಸಲು ಕ್ರಮ 
ತೆಗೆದುಕೊಳ್ಳಲಾಗುವುದೇ? 


ಚಾಮರಾಜನಗರ ಜಿಲ್ಲೆಯಲ್ಲಿ ಮತ್ತೊಂದು ಉಪ 
ವಿಭಾಗ ಕಛೇರಿ ತೆರೆಯುವ ಬಗ್ಗೆ ಜಿಲ್ಲಾಧಿಕಾರಿ 
ಚಾಮರಾಜನಗರ ಇವರಿಂದ ಪ್ರಸ್ತಾವನೆ 
ಸೀಕುತವಾಗಿದ್ದು ಪರಿಶೀಲನೆಯಲ್ಲಿದೆ. 


ಕಂಇ 47 ಡಬ್ಬ್ಯೂಬಿಆರ್‌ 2021 


ಘ್‌ 


7ಎ ಹಥ 
(©) 
AS A 
ಕಂದಾಯ ಸಚಿವರು 


